ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 30-03-2021 ಪ್ರಶ್ನೆ ಸಂಖ್ಯೆ: 2096(2426) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎನ್‌. ರವಿಕುಮಾರ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 30-03-2021 

ಉತ್ತರಿಸುವ ಸಚಿವರು: ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕ ಸಚಿವರು 


ವಿಷಯ: ಕೆ.ಐ.ಎ.ಡಿ.ಬಿ ಮೂಲಕ ಜಮೀನು ಸ್ಮಾಧೀನ ಕುರಿತು 


(ಅ) ಕಳೆದ ಎರಡು ವರ್ಷಗಳಲ್ಲಿ ಕೆ.ಐ.ಎ.ಡಿ. ಬಿ ಮೂಲಕ ಎಷ್ಟು ಎಕರೆ ಭೂಮಿಯನ್ನು 
ಕೈಗಾರಿಕೆಗಳಿಗಾಗಿ ಸ್ವಾಧೀನ ಪಡಿಸಿಕೊಳ್ಳಲಾಗಿದೆ; (ಜಿಲ್ಲಾವಾರು, ವರ್ಷವಾರು ಮಾಹಿತಿ 
ನೀಡುವುದು) 


(ಆ) ಕಳೆದ ಎರಡು ವರ್ಷಗಳಲ್ಲಿ ಕೈಗಾರಿಕೆಗಳಿಗಾಗಿ ವಶಪಡಿಸಿಕೊಳ್ಳಲಾದ ಭೂಮಿಯಿಂದ 
ಎಷ್ಟು ಎಕರೆ ಭೂಮಿಯನ್ನು ಭೂಮಿಯ ಮಾಲೀಕರಿಗೆ ಹಿಂತಿರುಗಿಸಲಾಗಿದೆ; ಯಾವ 
ಕಾರಣಕ್ಕೆ ಹಿ೦ತಿರುಗಿಸಲಾಗಿದೆ; (ಜಿಲ್ಲಾವಾರು ವಿವರದೊಂದಿಗೆ ಮಾಯಿತಿ ನೀಡುವುದು) 


(ಇ) ಕೆ.ಐ.ಎ.ಡಿ.ಬಿ ಮೂಲಕ ಸ್ಥಾಧೀನಪಡಿಸಿಕೊಳ್ಳಲಾದ ಭೂಮಿಗೆ ಪರ್ಯಾಯವಾಗಿ ಭೂ 
ಮಾಲೀಕರಿಗೆ ಯಾವ ರೀತಿಯ ಪರಿಹಾರ ವಿತರಿಸಲಾಗುತದೆ; ಕಳೆದ ಐದು ವರ್ಷಗಳಿಂದ 
ಭೂ ಮಾಲೀಕರಿಗೆ ಪರಿಹಾರ ಒದಗಿಸದಿರುವ ಎಷ್ಟು ಪ್ರಕರಣಗಳು ಬಾಕಿ ಇವೆ? (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


